ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 
ಕೆ. ಎಸ್‌. ಆರ್‌. ಟೆ.ಸಿ ಹಾಗೂ ಇತರ ನಿಗಮಗಳಿಗೆ ಆಗಿರುವ ನಷ್ಟಗಳ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌(ನಾಮನಿರ್ದೇಶನ ಹೊಂದಿದವರು)- 


28 (10) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಕೋವಿಡ್‌-19 ಮಾರ್ಚ್‌ 2020ರ ನಂತರ ಕೆ.ಎಸ್‌.ಆರ್‌.ಟಿ.ಸಿ ಹಾಗೂ ಇತರ ನಿಗಮಗಳಿಗೆ ಆಗಿರುವ 
ನಷ್ಟಗಳೇಮ; 


(ಆ) ಪ್ರತಿ ನಿಗಮದ ನಷ್ಟದ ವಿವರ ಒದಗಿಸುವುದು; 


(ಇ) ನಷ್ಠ ಭರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


